ಕರ್ನಾಟಕ ವಿದಾನ ಪರಿಷತು 


1440(1704) 


) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ 
4) ಉತ್ತರಿಸುವವರು 


ಶ್ರೀ ಎಂ.ಎ. ಗೋಪಾಲಸ್ವಾಮಿ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತು 

23-03-2020 

ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಸಚಿವರು 
ಮಿ 


ಶ್ನೆ 


(4 


ಹೆಚ್ಚಾಗಿರುವ ವಿಚಾರ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಈ ಕುರಿತು 
ಸರ್ಕಾರ. ಕೆ ಗೊಂಡ - ಕ್ರಮಗಳೇನು; 
(ಸಂಪೂರ್ಣ ಎಶರ ನೀಡುವುದು) 


ಹಸನ್‌ ಸನಾ ಪಷ 


ಹಾಸನ ಜಿಲ್ಲೆಯಲ್ಲಿ ಆನೆ ಹಾವಳಿ ಉಪಶಮನಕ್ಕಾಗಿ ಇಲಾಖೆಯು 
ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


‘Jl. 


ಕಾಡಾನೆಗಳು ಅರಣ್ಯ ದೇಶದಿಂದ” ಪಕ್ಕದ ಕೃಷಿ ಹಾಗೂ 
ಸಾರ್ವಜನಿಕರ ಸ್ಥಳಗಳಲ್ಲಿ ದಾಳಿ ಮಾಡುವುದನ್ನು ತಡೆಗಟ್ಟುವ 
ಸಲುವಾಗಿ ಸೂಕ್ಷ್ಮ ಪ್ರದೇಶಗಳ ಅರಣ್ಯದ ಅಂಚಿನಲ್ಲಿ 
2006-07ನೇ ಸಾಫಿನಲ್ಲಿ ಯಸಳೂರು ವಲಯದಲ್ಲಿ 3.00 
ಕಿಮೀ ಮತ್ತು ಅರಕಲಗೂಡು ವಲಯದಲ್ಲಿ 6.00 ಕಿಮೀ 
ಮತ್ತು 2017- [8ನೇ ಸಾಲಿನಲ್ಲಿ 2.00 ಕಿಮೀ ಹಾಗೂ 
ಆಲೂರು ವಲಯದಲ್ಲಿ 4.00 ಮೀ, ಒಟ್ಟು 15.00 ಕಿಮೀ 
ಕಾಡಾನೆ ನಿರೋಧಕ ಕಂದಕಗಳನ್ನು ಮತ್ತು 2010-11ನೇ 
ಸಾಲಿನಲ್ಲಿ 9.50 ಕಿಮೀ ಸೌರಶಕ್ತಿ ತಂತಿಬೇಲಿಯನ್ನು 
ನಿರ್ಮಾಣ ಮಾಡಿ ಕಾಡಾನೆ ಹಾವಳಿಯನ್ನು 
ನಿಯಂತ್ರಿಸಲಾಗಿದೆ. 

ಕಾಡಾನೆಗಳು ಪದೇ ಪಜೇ ಕೃಷಿ ಜಮೀನುಗಳಿಗೆ ದಾಳಿ 
ಮಾಡುವ ಸೂಕ್ಷ್ಮ ಸ್ಥಳಗಳನ್ನು ಗುರುತಿಸಿ ಹಾವಳಿ ನಡೆಸುವ 
ಕಾಡಾನೆಗಳನ್ನು ಪುನಃ ಕಾಡಿಗೆ ಓಡಿಸುವ. ಸಲುವಾಗಿ 
ಸಕಲೇಶಪುರ, ಅರಕಲಗೂಡು ಮತ್ತು ಆಲೂರು 
ತಾಲ್ಲೂಕುಗಳಲ್ಲಿ ಒಟ್ಟು 06 ಶಾಶ್ವತ ಕಾಡಾನೆ ಹಿಮ್ಮೆಟ್ಟಿಸುವ 
ಕ್ಯಾಂಖುಗಳನ್ನು ಸ್ಥಾಪಿಸಲಾಗಿದೆ. ಈ ವಿಭಾಗದಲ್ಲಿ 21 
ಕಾಡಾನೆಗಳನ್ನು ಹಿಮ್ನೆಟ್ಟಿಸುವ ತಂಡಗಳು ಹಾಗೂ 05 ಕ್ಷಿಪ್ರ 
ಕಾರ್ಯಪಡೆಗಳನ್ನು ರಚಿಸಿದ್ದು, ಪ್ರತಿಯೊಂದು ಕ್ಯಾಂಪಿನಲ್ಲೂ 
ಸ್ಥಳೀಯರ ಜೊತೆಗೆ ನಾಲ್ಕು "ಮಂದಿ ನುರಿತ ಸಿಬ್ಬಂದಿಗಳನ್ನು 
ನಿಯೋಜಿಸಿ ವಾಹನಗಳ ಸೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ. 
ಅಲ್ಲದೇ ಅವರುಗಳಿಗೆ. ಪಟಾಕಿ ಇನ್ನಿತರ ಸಾಮಗ್ರಿಗಳನ್ನು 
ನೀಡಿ ಹಾವಳಿ ನಡೆಸುವ ಕಾಡಾನೆಗಳನ್ನು ಅರಣ್ಯ 
ಪ್ರದೇಶಗಳಿಗೆ ಹಿಮ್ಮೆಟ್ಟಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು 


'ಧೃನಿವರ್ಧಕ, ಭಿತ್ತಿಪತಗಳ ಮೂಲಕ ಪ್ರಚಾರ ಮಾಡಿ 


ಕಾಡಾನೆಗಳಿಂದಾಗುವ ಹಾವಳಿ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಲು 
ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ.” 


Re 
ಸೀ 


ನನ ನಕಾಧ್‌ ಂಡಕೆಗಳನ್ನು' ಮತ್ತು" ಸೌರ ಶಕ್ತಿ 
ಬೇಲಿಗಳನ್ನು ನಿರ್ಮಾಣ ಮಾಡಲಾಗಿದೆ. £ 


ದಿನಾಂಕ 15.11.2013ರ ಆದೇಶದಲ್ಲಿ 25 ಕಾಡಾನೆಗಳನ್ನು 
ಸೆರೆಹಿಡಿದು ಸ್ಥಳಾಂತರಿಸಲು ನೀಡಿದ ಅನುಮಶಿಯಂತೆ ಸದರಿ 
ಕಾಡಾನೆಗಳನ್ನು ಹಿಡಿದು ವಿವಿಧ ಅಭಯಾರಣ್ಯಗಳಿಗೆ 
ಸ್ಥಳಾಂತರಿಸಲಾಗಿದೆ. ಅದಲ್ಲದೇ, 1987-88ನೇ ಸಾಲಿನಿಂದ 
ಇಲ್ಲಿಯವರೆಗೆ ಒಟ್ಟು 70 ಕಾಡಾನೆಗಳನ್ನು ಸೆರೆಹಿಡಿದು 
ಸ್ಥಳಾಂತರಿಸಲಾಗದೆ. 3 


ಧ್ವನಿವರ್ಧಕ ಮತ್ತು ಬಿತ್ತಿ ಪತ್ರಗಳ . ಮೂಲಕ 
ಕಾಡಾನೆಗಳಿಂದಾಗುವ ಹಾವಳಿ ಬಗ್ಗೆ ಪ್ರಚಾರ ಮಾಡಿ 
ಮುನ್ನೆಚ್ಚರಿಕೆ ವಹಿಸಲು ಸಾರ್ವಜನಿಕರಲ್ಲಿ ಜಾಗೃತಿ 
ಮೂಡಿಸಲಾಗುತ್ತಿದೆ.” ಬೆಳಗ್ಗೆ ಮತ್ತು" ಸಾಯಂಕಾಲ 
ಕಾಡಾನೆಗಳ ಹಾವಳಿಗಳ ಬಗ್ಗೆ ನಿಗಾವಹಿಸಬೇಕಾದ ಕ್ರಮಗಳ 
ಕುರಿತು" ಸಾರ್ವಜನಿಕರಿಗೆ, “ಶಾಲಾ: ಮಕ್ಕಳಿಗೆ, ಎಸ್‌ಎಂಎಸ್‌ 


ಮುಖಾಂತರ ಎಚ್ಚರಿಕೆ ನೀಡಲಾಗುತ್ತಿದೆ. 


ಕಾಡಾನೆ ಗುಂಪುಗಳಲ್ಲಿ ಇದ್ದ ವಯಸ್ಕ ಹೆಣ್ಣಾನೆಯನ್ನು 
ಗುರುತಿಸಿ ಅದಕ್ಕೆ ರೇಡಿಯೋ “ಕಾಲರ್‌ ಅಳವಡಿಸಿ. ಆನೆಗಳ 
ಚೆಲನ-ವಲನಗಳ ಬಗ್ಗೆ ಎಸ್‌ ಎಂ.ಎಸ್‌ ಹಾಗೂ ವಾಟ್ಸ್‌ 
ಅಪ್‌ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡಿ ಮಾನವ 
ಪ್ರಾಣಹಾನಿ ಹಾಗೂ ಮಾನವ ಗಾಯ ತಪ್ಪಿಸಲು ಕ್ರಮ 
ವಹಿಸಲಾಗುತ್ತಿದೆ. 


ಕಾಡಾನೆಗಳಿಗೆ ಆಹಾರ ಒದಗಿಸುವ ಸಲುವಾಗಿ 2018-19ನೇ 
ಸಾಲಿನಲ್ಲಿ 15.00 ಹೆಕ್ಟೇರು ಹಾಗೂ 2019-20ನೇ ಸಾಲಿನಲ್ಲಿ 
70.00 ಹೆಕ್ಟೇರು, "ಒಟ್ಟು 85.00 ಹೆಕ್ಟೇರು ಬೊಂಬು 
ನೆಡುತೋಪು ಬೆಳೆಸಲಾಗಿದೆ. 


[9 ಕಾಡಂಚಿನ _-ಗ್ರಾಮಗಳ ಶಾಲಾ ಮಕ್ಕಳನ್ನು ಪ್ರತಿ ದಿನ 


ನಿವಾಸದಿಂದ ಶಾಲೆಯವರೆಗೆ ಹಾಗೂ ಶಾಲೆಯಿಂದ 
ನಿವಾಸದವರೆಗೆ. ಕರೆತರುವ ಮತ್ತು ಬಿಟ್ಟುಬರುವ 
ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ. 


ಮಾನ್ಯ ASG ಹಾಸನ ಜಿಲ್ಲೆ, ಹಾಸನ, ಕಾಫೀ 
ಪ್ಲಾಂಟರ್‌, ರಿಸರ A ರೈತರು ಮತ್ತು 
rs E ಪದೇ ಪದೇ ಸಭೆಗಳನ್ನು ನಡೆಸಿ 
ಕಾಡಾನೆಗಳ ಹಾವಳಿಯಿಂದ ಮುನ್ನೆಚ್ಚರಿಕೆ ವಹಿಸುವ ಕ್ರಮಗಳ 
ಕುರಿತು ಮಾಹಿತಿ ನೀಡುವುದು. ಮುತ್ತು ಅವರಿಂದ ಸಲಹೆ 
ಸೂಚನೆಗಳನ್ನು ಪಡೆಯಲಾಗುತ್ತಿದೆ. 


. ಕಾಫಿ ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವ 


ಯಾವ ಸಮಯದಲ್ಲಿ ಕಾಡಾನೆಗಳು ಸಂಚರಿಸುವ 
ಪ್ರದೇಶಗಳಲ್ಲಿ ಚಲಿಸಬೇಕು, .ಯಾವ ಯಾವ ಸಮಯದಲ್ಲಿ 
ಓಡಾಡಬಾರದು ಎಂಬ ಬಗ್ಗೆ ಮಾಹಿತಿ ನೀಡಲಾಗಿ, 


12. 


ಕಾಡಾನೆ ಹಾವಳಿಯನ್ನು ಕಾಕತವಾಗಿ ತಡೆಗಷ್ಟಾವ ನಿಟ್ಟಿನಲ್ಲಿ 
ಮುಂದಿನ ಮಾರ್ಗೋಪಾಯಗಳನ್ನು ರೂಪಿಸಲು 
ಜಿಲ್ಲಾಧಿಕಾರಿಗಳು, 'ಹಾಸನ ಇವರು ಶಾಸಕರು, 
ಸಂಘಸಂಸ್ಥೆಗಳು, 'ಜನ ಪ್ರತಿನಿಧಿಗಳು ಹಾಗೂ ಅರಣ್ಯ 
ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್‌ ಇಲಾಖೆ, ಕೃಷಿ 
ಇಲಾಖೆ, ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಮತ್ತು 
ಮಾಧ್ಯಮದ ಪಬಾಧಿಕಾರಿಗಳನ್ನು ಒಳಗೊಂಡಂತೆ ಕೋರ್‌ 
ಕಮಿಟಿಯನ್ನು ರಚಿಸಲಾಗಿದೆ. 


¥ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಭಾರತ ' ಸರ್ಕಾರದಿಂದ 


. ಆನೆ. ಟಾಸ್ಕ್‌. ಫೋರ್ಸ್‌ ಸಮಿತಿ. ರಚನೆಯಾಗಿದ್ದು, ಸದರಿ 


15. 


ಸಮಿತಿಯ ವತಿಯಿಂದ ಪ್ರವಾಸ ಮಾಡಿ ಸಾರ್ವಜನಿಕರು, 
ಕಾಫಿ ಬೆಳೆಗಾರರು, ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ತರಿಂದ 
ಅಹವಾಲು/ಅಭಿಪ್ರಾಯಗಳನ್ನು ಪಡೆಯಲಾಗುತ್ತಿದೆ. 


. ಶಾಶ್ವತ ಪರಿಹಾರಕ್ಕಾಗಿ ಹಾಸನ ಜಿಲ್ಲೆಯ ಆಲೂರು ವಲಯದ 


ದೊಡ್ಡಬೆಟ್ಟ ಮೀಸಲು ಅರಣ್ಯ ಪ್ರದೇಶದಲ್ಲಿ ಒಟ್ಟು 18.00 
ಕಿಮೀ ರೈಲ್ವೇ ಬ್ಯಾರಿಕೇಡ್‌ಗಳನ್ನು ಅಳವಡಿಸಲು "ಪ್ರಸ್ತಾವನೆ 
ಇದ್ದು, 2019- 20ನೇ ಸಾಲಿನಲ್ಲಿ 24 ಕಿಮೀ ಅಳವಡಿಸಲು 
ವಾರ್ಷಿಕ ಕ್ರಿಯಾ ಯೋಜನೆ ಮಂಜೂರಾಗಿದ್ದು, ಮುಂದಿನ 
ಪ್ರಕ್ರಿಯೆಗಳು. ಪ್ರಗತಿಯಲ್ಲಿದೆ. 


ಆನೆ ಕಾರಿಡಾರ್‌ ನಿರ್ಮಿಸಲು 15,008.61 ಎಕರೆ ಅರಣ್ಯೇತರ 


- ಪ್ರದೇಶವನ್ನು ಅರಣ ಇಲಾಖೆಗೆ ವರ್ಗಾಯಿಸಲು ಮಾನ, 
hos) ವ $ p 


17. 


ಜಿಲ್ಲಾಧಿಕಾರಿಗಳು, ಹಾಸನ ಇವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


. ಹಾಸನ: ವಿಭಾಗದಲ್ಲಿ 2007-08ನೇ ಸಾಲಿನಿಂದ ದಿನಾಂಕ: 


15-03-2020 ರವರೆಗೆ ಕಾಡಾನೆಗಳ ಹಾವಳಿಯಿಂದ 
ನಷ್ಟವಾಗಿರುವ 31,364 ಕುಟುಂಬಗಳಿಗೆ 
ರೂ. 13,07,15,530/- ಗಳನ್ನು NYRI ನೀಡಲಾಗಿದೆ. 


ಇತ್ತೀಚಿನ ದಿನಗಳಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ 
ಉರಟಾಗುವ ಹಾನಿ ಪ್ರಕರಣಗಳಿಗೆ ಇ-ತತ್ರಾಂಶದ ಮೂಲಕ 
ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದ್ದು, ನಿಯಮಾನುಸಾರ 
ಪರಿಶೀಲಿಸಿ "ಆಧ್ಯತೆ ಮೇರೆಗೆ ನೇರವಾಗಿ ಸಂತ್ರಸ್ಥರ ಖಾತೆಗೆ 
ಪಾವತಿಸುವ ಪ್ರಕ್ರಿಯೆಯನ್ನು ಇ-ಪರಿಹಾರ ' ತಂತ್ರಾಂಶದ 
ಮೂಲಕ ನಿರ್ವಹಿಸಲಾಗುತ್ತಿದೆ. 


. ಎಸ್‌.ಎಂ.ಎಸ್‌ / ವ್ಯಾಟ್ಸ್‌ ಅಪ್‌ ಗ್ರೂಪ್‌ ಮಾಡಿಕೊಂಡು 


ಆನೆಯ ಚಲನ-ವಲನಗಳ ಬಗ್ಗೆ ಮಾಹಿತಿಯನ್ನು ವಿನಿಮಯ 
ಮಾಡಕೊಳ್ಳಲಾಗುತ್ತಿದೆ. 


ls 


ಆ) 


.| ಮತ್ತು ಗ್ರಾಮದ ವಿವರ ನೀಡುವುದು) 


ಸಳದ 3 ವರ್ಷಗಳಲ್ಲಿ `ಹಾಸನೆ'`ಜಿಲ್ಲೆಯೆಲ್ಲಿ 
ಆನೆ ದಾಳಿಗೊಳಗಾದ ' ಕುಟುಂಬಗಳಿಗೆ 
ಸರ್ಕಾರ ' ನೀಡಿರುವ  ಪರಿಹಾರವೆಷ್ಟು; 
ಈವರೆಗೂ ಎಷ್ಟು ಕುಟುಂಬಗಳಿಗೆ ಪರಿಹಾರ 
ನೀಡಲಾಗಿದೆ; (ಫಲಾನುಭವಿಯ ಹೆಸರು 


ಹಾಸನ `ಚಕ್ಷಯಲ್ಲಿ ಕಳೆದ'3 ವರ್ಷಗಳಲ್ಲಿ ಆನೆ `ದಾಳೆಯಿಂದ 
ಉಂಟಾದ ಬೆಳೆಹಾನಿ ಪ್ರಕರಣಗಳಗೆ ಪಾವತಿಸಿದ ಪರಿಹಾರ 
ಹಾಗೂ ಮಾನವ ಗಾಯ `ಮತ್ತು ಮಾನವ ಪ್ರಾಣ ಹಾನಿ 
ಪ್ರಕರಣಗಳಲ್ಲಿ ನಿಯಮಾನುಸಾರ ಪರಿಶೀಲಿಸಿ, ಗಾಯಗೊಂಡ 
ವ್ಯಕ್ತಿಗೆ ಮತ್ತು ಮೃತರ ಕುಟಂಬದ ವಾರಸುದಾರರಿಗೆ 
ಪಾವತಿಸಿರುವ 'ದಯಾತ್ಮಕ ಧನದ ವಿವರವನ್ನು" ಪ್ರತ್ಯೇಕವಾಗಿ 
ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. 


ಕಾಡಾನೆಗಳ ದಾಳಿಯಿಂದ ಉಂಟಾದ ಮಾನವಗಾಯ ಮತ್ತು 
ಮಾನವಪ್ರಾಣ ಹಾನಿ ಪ್ರಕರಣಗಳಲ್ಲಿ ಪಾವತಿಸಿದ ದಯಾತ್ಮಕ 
ಧನದ ಫಲಾನುಭವಿಗಳ' ಹೆಸರು ಮತ್ತು ಗ್ರಾಮದ ವಿವರಗಳನ್ನು 
ಅನಮುಬಂಧ-2 ಮತ್ತು ಅನುಬಂಧ-3ರಲ್ಲಿ ಒದಗಿಸಲಾಗಿದೆ. 


ಪರಹಾರ ನಾಡರ್‌ ಜಾ ಅಳಿದರುವ] 


ಕುಟುಂಬಗಳೆಷ್ಟು ಪರಿಹಾರ ನೀಡುವಲ್ಲಿ 
ವಿಳಂಬವಾಗುತ್ತಿರಲು '-' ಕಾರಣಗಳೇನು; 
ಯಾವ ಕಾಲಮಿತಿಯಲ್ಲಿ "ಉಳಿದ 
ಹೆಟುಂಬಗಳಿಗೆ `.ಪರಿಹಾರ 
ನೀಡಲಾಗುವುದು? (ಸಂಪೂರ್ಣ ಮಾಹಿತಿ 
ನೀಡುವುದು) ನ 


EAT, 08 ನನಾ ಪ್ರಾರಣಗಳನ್ಲ ಪರಹಾರ 
ಪಾವತಿಸಲಾಗಿದೆ. 


2019-20ನೇ ಸಾಲಿಗೆ ಸಂಬಂಧಿಸಿದಂತೆ ಬೆಳೆ ಹಾನಿ 
ಪ್ರಕರಣಗಳಲ್ಲಿ 620 ಕುಟುಂಬಗಳಿಗೆ ರೂ.37,95,110.00 
ಪರಿಹಾರವನ್ನು ಪಾವತಿಸಲು ಅನುದಾನ ಲಭ್ಯವಿಲ್ಲದ ಕಾರಣ 
ಬಾಕಿ ಉಳಿದಿರುತ್ತದೆ. ಸರ್ಕಾರದಿಂದ ಅನುದಾನ ಲಭ್ಯವಾದ 
ಕೂಡಲೇ ಪರಿಹಾರವನ್ನು ಪಾವತಿಸಲಾಗುವುದು. 


ಮಾನವ-ಗಾಯ ಮತ್ತು. ಮಾನವ-ಪ್ರಾಣ ಹಾನಿ ಪ್ರಕರಣಗಳಲ್ಲಿ 
ದಯಾತ್ಮಕ ಧನ ಪಾವತಿಸಲು ಬಾಕಿ ಇರುವುದಿಲ್ಲ. 


ಸಂಖ್ಯೆ: ಅಪಜೀ 77 ಎಫ್‌ಡಬ್ರ್ಯೂಎಲ್‌ 2020 


(ಆ; 
ಅರಣ್ಯ, ಪರಿಸರ ಮತು ಜೀವಿಶಾಸ ಸಚಿವರು 
pe ಮಿ 


ಅನುಬಂಧ-! 


ಹಾಸನ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಆನೆ ದಾಳಿಯಿಂದ ಉಂಟಾದ ಬೆಳೆಹಾನಿ ಮಾಸವ-ಗಾಯ ಹಾಗೂ 
ಮಾನವ ಪ್ರಾಣ ಹಾನಿ ಪ್ರಕರಣಗಳಿಗೆ ಪಾವತಿಸಿದ ದಯಾತ್ಮಕ ಧನದ ವಿವರ ಈ ಕೆಳಕಂಡಂತಿವೆ : 


ಬೆಳೆಹಾನಿ: ' ಮಾನವ ಗರಿಯ ' : ಮಾನವ ಪ್ರಾಣ ಹಾನಿ 


ವರ್ಜ ಎವ ] ಪ್ರಕರಣಗಳ 


71,93 3 


2007-8 2 aos 51. 


20-9 i 1393 5 0797 ) Ho S00 
209-0 : 3 ' 
. WhO - 1 1500.40 
0200) : 
_ WS i KK 
i ಒಟ್ಟು 7625 | . {| 5000.00 


ಅನುಬ 2 


ಹಾಸನ ಜೆಲ್ಲೆಯ ಅರಣ್ಯ ವಿಭಾಗದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕಾಡಾನೆ ದಾಳಿಯಿಂದ ಗಾಯಗೊಂಡ 
ಪ್ರಕರಣಗಳಿಗೆ ಖಾವತಿಸಲಾದ ದಯಾತ್ಮಕ ಧನದ ವಿವರ 


p | ಎ ದ” ಮ ಮ 
KM ನೆ ನ - ಗಾಯಗೊಂಡವರ ಹೆಸರು & ವಿಳಾಸ (ಶ್ರೀ/ಶೀಮತಿ) 
ಸಂ. ; ದಿನಾಂಕ Va 


ಮಾರಿಯಳ್ಳಿ ಗ್ರಾಮು, ಹಾಲನು ಹೋಬಳಿ 
HR 


30.1.2016 


ಸಕಲೇಶಪುರ ಈಾ 


27.01.20x 


1 


[Y3 


ಅನುಬಂಧ- 


ಹಾಸನ ಜಿಲ್ಲೆಯ ಅರಣ್ಯ ವಿಭಾಗದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕಾಡಾನೆ ದಾಳಿಯಿಂದ ಮಾನವ-ಪ್ರಾಣ ಹಾನಿ 
' ಪ್ರಕರಣಗಳಿಗೆ ಪಾವತಿಸಲಾದ ದಯಾತ್ಮಕ ಧನದ ವಿವರ 


- ಮೃತರಾದ ವ್ಯಕ್ತಿಯ ಹೆಸರು 


ರಮೇಶ ಆಚಾರಿ ಬನ್‌ ಲೇಟ್‌ ಸುಬಾಚಾರಿ. 
ಹೊಃ 


ನಿಬಳಿ. ಸಕಲೇಶಹುರ ತಾಲ್ಲೂಕು. 


SLO 


i 

| ಹ ತ 
! ; | ನ K 3 

3 ಸಕಲೇಶಪುರ; 06೨0 ಹೆಗ್ಗೋವೆ ಗ್ರಾಮ. ಕಸಬಾ ಹೋಬಳಿ. ಸಕಲೇಶಪುರ : S000 


3 


ವಯ್ಯ ಬಿನ್‌ ಈೇರಯ್ಯ. ಅಬ್ದನ ಕೊಪ್ಪಲು ಗ್ರಾಮ. 


500.00 


§ ೨.12. 

i 

‘( 

ಧಾ ಹ 
1 


j [ y Fe 

; 5 | ಅಖೂರು 14.01.2018 500.000 
1 

H Kl tl 


6. | ಸತರೇರಮದ | 29.03.2018 UO) 


1. | ಸಕಲೇಶಪುರ , ೧೧೬208 ರ 500.0001 


| 
| i kl i 
| | j ; ಹಿಮತಿ ಲತಾ ಕೋಂ ಲೇಟ್‌ ಶೇಬರಶೆಟ್ಟಿ, ಕ್ಯಾಮನಹಳ್ಳಿ 
j 


& | ಸಕೆಲೊರಪುರೆ | 2205209 j v/ 500.000 
l ; ಗ್ರಾಮ, ಹಾಸುಖಾಳು ಹೋಬಳಿ. ಸಕಲೇಶಪುರ ತಾಲ್ಲೂಕು | 
jy: i 

9. | 


| ಶ್ರೀಮತಿ ಪುಪ್ಪ ಕೋಂ ಠಾಕೂರ್‌ ನಿಂಗ್‌, ದೇವರಜಳ್ಳಿ ಸ 
ನ 50. 

: ಗ್ರಾಮ. ಮಾದಿಹಳ್ಲಿ ಹೋಬಳಿ, ಬೇಲೂರು ಈಾಲ್ದೂಕು. 

1 % 1 RS: 


| 
7 : 8 ಎಲ್‌ ಎನ್‌ ಅಷಗ್‌ಡ ಬನ್‌ 'ನಗಾಗಡ' 
| ತೆ 


- p NS 1 
00: ಹಾಸನ ' 2307209 ; ಪಂಗರನೆಹಳ್ಳಿ ಗ್ರಾಮ, ಸಾಲಗಾಮೆ ಹೋಬಳೆ, ಹಾಸನ j 500.000 
Ne ಸನ್ನ | ತಾಲ್ಲೂಕು K | 


